CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ವತ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜನವರಿ ೮, ೨೦೦೪ (ಪುಷ್ಕ ೧೮, ಶಕ ವರ್ಷ ೧೯೨೫) ಸಂಚಿಕೆ ೨ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 








ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 532 ರೇಸೇವಿ 2003, ಬೆಂಗಳೂರು, ದಿನಾಂಕ: 12ನೇ ಡಿಸೆಂಬರ್‌ 2003 
ರೇಷ್ಮೆ ಇಲಾಖೆಯಲ್ಲಿ ಈ ಕೆಳಕಂಡ ಅಧಿಕಾರಿಗಳು, ಅವರುಗಳ ಹೆಸರುಗಳ ಮುಂದೆ ನಮೂದಿಸಿರುವ ದಿನಾಂಕಗಳಂದು 58 
ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳ್ಳುವರಾದ್ದರಿಂದ ಸರ್ಕಾರಕ್ಕೆ ಬರಬೇಕಾದ ಬಾಕಿಗಳಿದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ನಿವೃತ್ತ 
ಸೌಲಭ್ಯಗಳಿಂದ ಮುರಿದುಕೊಳ್ಳುವ ಷರತ್ತಿಗೊಳಪಡಿಸಿ ಅವರ ಹೆಸರುಗಳ ಮುಂದೆ ನಮೂದಿಸಿರುವ ದಿನಾಂಕದಂದು ಸೇವೆಯಿಂದ 
ವಯೋನಿವೃತ್ತಿಗೊಳ್ಳಲು ಸರ್ಕಾರದ ಅನುಮತಿ ನೀಡಿದೆ. 

















ಕ್ರಮ ಅಧಿಕಾರಿ ಹೆಸರು ಮತ್ತು ಪದನಾಮ ಮತ್ತು ಹುಟ್ಟಿದ ದಿನಾಂಕ ವಯೋಮಿತಿ ವಯೋನಿವೃತ್ತಿ 
ಸಂಖ್ಯೆ ಹಾಲಿ ಕೆಲಸ ಮಾಡುತ್ತಿರುವ ಸ್ಥಳ ತಲುಪಿದ ದಿನಾಂಕ ಹೊಂದುವ ದಿನಾಂಕ 
1 2 3 4 5 
ಶ್ರೀಯುತರು: 
1 ಮಿ. ವೆಂಕಪ್ಪ 8.3.1946 8.3.2004 31.3.2004 
ರೇಷ್ಮೆ ಜಂಟಿ ನಿರ್ದೇಶಕರು, 
ಬೆಂಗಳೂರು ವಿಭಾಗ 
2 ವಿ. ಬಸವರಾಜಪ್ಪ 3.4.1946 3.4.2004 30.4.2004 


ರೇಷ್ಮೆ ಉಪ ನಿರ್ದೇಶಕರು, 
ಜಿಲ್ಲಾ ಪಂಚಾಯತ್‌, ಶಿವಮೊಗ್ಗ 
3 ವಿ. ರಾಮಕೃಷ್ಣ ಅಡಿಗ 15.5.1946 15.5.2004 31.5.2004 
ರೇಷ್ಮೆ ವಿಸ್ತರಣಾಧಿಕಾರಿ, ತಾಂತ್ರಿಕ ಸೇವಾ 
ಕೇಂದ್ರ, ಹಾರೋಹಳ್ಳಿ 

4 ನಾಗರಾಜು 23.6.1946 23.6.2004 30.6.2004 
ರೇಷ್ಮೆ ಉಪ ನಿರ್ದೇಶಕರು 
ಜಿಲ್ಲಾ ಪಂಚಾಯತ್‌, ಮೈಸೂರು 
5 ಆರ್‌.ಎನ್‌. ಕುಲಕರ್ಣಿ 12.6.1946 12.6.2004 30.6.2004 
ಪತ್ರಾಂಕಿತ ವ್ಯವಸ್ಥಾಪಕರು ದರ್ಜೆ-1, 

ರೇಷ್ಮೆ ಜಂಟಿ ನಿರ್ದೇಶಕರ ಕಛೇರಿ, ಬೆಳಗಾಂ. 
































(೧೭) 


೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ಭಾಗ - ೨ 











ಕ್ರಮ | ಅಧಿಕಾರಿ ಹೆಸರು ಮತ್ತು ಪದನಾಮ ಮತ್ತು | ಹುಟ್ಟಿದ ದಿನಾಂಕ ವಯೋಮಿತಿ ವಯೋನಿವೃತ್ತಿ 
ಸಂಖ್ಯೆ ಹಾಲಿ ಕೆಲಸ ಮಾಡುತ್ತಿರುವ ಸ್ಥಳ ತಲುಪಿದ ದಿನಾಂಕ | ಹೊಂದುವ ದಿನಾಂಕ 
6 | ನೂರ್‌ ಅಹಮದ್‌ ಖಾನ್‌ 8.6.1946 8.6.2004 30.6.2004 


ಪತ್ರಾಂಕಿತ ವ್ಯವಸ್ಥಾಪಕರು, ದರ್ಜೆ-2, 
ರೇಷ್ಮೆ ಉಪ ನಿರ್ದೇಶಕರ ಕಛೇರಿ, 
ಜಿಲ್ಲಾ ಪಂಚಾಯತ್‌, ಹಾಸನ 

7 ಸೈಯದ್‌ ಅಬ್ದುಲ್‌ ಖಾದರ್‌ 30.6.1946 30.6.2004 30.6.2004 
ಪತ್ರಾಂಕಿತ ವ್ಯವಸ್ಥಾಪಕರು, ದರ್ಜೆ-2, 
ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, 
ಶಿಡ್ಲಘಟ್ಟ. 

8 ಮಲ್ಲಯ್ಯ 1.7.1946 1.7.2004 30.6.2004 
ಪತ್ರಾಂಕಿತ ವ್ಯವಸ್ಥಾಪಕರು, ದರ್ಜೆ-2 
ರೇಷ್ಮೆ ಕಾನೂನು ಜಾರಿ ವಿಭಾಗ, 
ಬೆಂಗಳೂರು. 

9 ಎಸ್‌.ಜಿ. ಹುದ್ದಾರ್‌ 17.10.1946 17.10.2004 31.10.2004 
ರೇಷ್ಮೆ ಸಹಾಯಕ ನಿರ್ದೇಶಕರು, 
ಜಮಖಂಡಿ ತಾಲ್ಲೂಕು, ಜಮಖಂಡಿ 
10 ಹೆಚ್‌. ಹಾಲಪ್ಪ 9.10.1946 9.10.2004 31.10.2004 
ರೇಷ್ಮೆ ಸಹಾಯಕ ನಿರ್ದೇಶಕರು, 

ರೇಷ್ಮೆ ತರಬೇತಿ ಶಾಲೆ, ತೋಳ ಹುಣಸೆ. 



































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1457 ಮಂಜೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ರೇಷ್ಟೆ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 163 ಎಲ್‌ಎಎಂ 2003, ಬೆಂಗಳೂರು, ದಿನಾಂಕ: 6ನೇ ಡಿಸೆಂಬರ್‌ 2003 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಓಟಿ 01 (1):1:03 ದಿನಾಂಕ: 22.11.2003 ಹಾಗೂ ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 359 ಸಅಸೇ 2003 ದಿನಾಂಕ: 3.12.2003 ರನ್ವಯ ಕಾನೂನು ಕೋಶದ ಮುಖ್ಯಸ್ಥರು ಹಾಗೂ ಪದನಿಮಿತ್ತ ಸರ್ಕಾರದ 
ಉಪ ಕಾರ್ಯದರ್ಶಿ, ಲೋಕೋಪಯೋಗಿ ಮತ್ತು ನೀರಾವರಿ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಆದ ಶ್ರೀ ರೇಣುಕ ಪ್ರಸಾದ್‌ 
ರವರನ್ನು ಮತ್ತು ಕಾನೂನು ಇಲಾಖೆಯಲ್ಲಿ ಅಪರ ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಕಾನೂನು 
ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಆದ ಶ್ರೀಮತಿ ಹೆಚ್‌.ಎಸ್‌. ಕಮಲ ಇವರನ್ನು ಕ್ರಮವಾಗಿ ಪ್ರಿಸೈಡಿಂಗ್‌ ಆಫೀಸರ್‌, ಫಾಸ್ಟ್‌ 
ಟ್ರಾಕ್‌ ನ್ಯಾಯಾಲಯ-4, ಬೆಂಗಳೂರು ಸಿಟಿ ಮತ್ತು ಪ್ರಿಸೈಡಿಂಗ್‌ ಆಫೀಸರ್‌, ಫಾಸ್ಟ್‌ ಟ್ರಾಕ್‌ ನ್ಯಾಯಾಲಯ-8, ಬೆಂಗಳೂರು ಸಿಟಿ ಇಲ್ಲಿಗೆ 
ವರ್ಗಾಯಿಸಿದ್ದು, ಅದರಂತೆ ಅವರನ್ನು ಕಾನೂನು ಇಲಾಖೆಯಿಂದ ಬಿಡುಗಡೆಗೊಳಿಸಲಾಗಿದೆ. 
ಶ್ರೀ ರೇಣುಕ ಪ್ರಸಾದ್‌, ಕಾನೂನು ಕೋಶದ ಮುಖ್ಯಸ್ಥರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ ಇವರ ಕೆಲಸವನ್ನು ಶ್ರೀ ಎ.ಎನ್‌. ಸೋಲಾಪುರ್‌ಕರ್‌, ಕಾನೂನು ಕೋಶದ ಮುಖ್ಯಸ್ಥರು ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಇವರಿಗೆ, ಅವರ ಹುದ್ದೆಯ ಜೊತೆಗೆ ಹೆಚ್ಚಿನ 
ಪ್ರಭಾರದಲ್ಲಿ ನೇಮಿಸಲಾಗಿದೆ. 
ಶ್ರೀಮತಿ ಹೆಚ್‌.ಎಸ್‌. ಕಮಲ, ಅಪರ ವಾದೇಕ್ಷಕರು ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಕಾನೂನು 
ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರ ಕೆಲಸವನ್ನು ಶ್ರೀಮತಿ ನಾಗರತ್ನ (ಅಭಿಪ್ರಾಯ-3) ಕಾನೂನು ಇಲಾಖೆ ಇವರಿಗೆ 
ಅವರ ಕೆಲಸದ ಜೊತೆಗೆ ಹೆಚ್ಚಿನ ಪ್ರಭಾರದಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1458 ಚಿಕ್ಕಹನುಮಂತಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ (ಆಡಳಿತ-1). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ೧೯ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 816 ಎಸಸೇ 2003(ಭಾ), ಬೆಂಗಳೂರು, ದಿನಾಂಕ: 8ನೇ ಡಿಸೆಂಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 398 ಎಸ್‌ಎಎಸ್‌ 2003, ದಿನಾಂಕ: 18.11.2003 ರಲ್ಲಿ ಸೇವೆಯನ್ನು ಸಹಕಾರ 
ಇಲಾಖೆಯ ವಶಕ್ಕೆ ನೀಡಲ್ಪಟ್ಟಿರುವ ಶ್ರೀ ಆರ್‌. ಶ್ರೀಧರನ್‌, ಭಾ.ಆ.ಸೇ. (ಕರ್ನಾಟಕ 83) ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್‌ ಬ್ಯಾಂಕ್‌ (ನಿ), ಬೆಂಗಳೂರು ಇಲ್ಲಿ ಶ್ರೀ 
ಪಿ.ಎನ್‌. ಶ್ರೀನಿವಾಸಾಚಾರಿ, ಭಾ.ಆ.ಸೇ., (ಕರ್ನಾಟಕ 88) ರವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ ಮರುಸ್ಥಳನಿಯುಕ್ತಿ ನೀಡಿ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1459 ಬಿ.ಎಸ್‌. ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 55 ಎಂಎಂಸಿ 2003, ಬೆಂಗಳೂರು, ದಿನಾಂಕ: 12ನೇ ಡಿಸೆಂಬರ್‌ 2003 
ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸೇವೆಗಳಿಗೆ ಸೇರಿದ ಈ ಕೆಳಕಂಡ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ 
ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು ಹಾಗೂ ಉಪನ್ಯಾಸಕರುಗಳು ಅವರುಗಳ ಹೆಸರುಗಳ ಮುಂದೆ ಕಾಲಂ 5ರಲ್ಲಿ ತೋರಿಸಿರುವ 
ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಮೇಲೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 95(1)ನೇ ನಿಯಮದಡಿ 
ನಿವೃತ್ತರಾಗುತ್ತಾರೆ. 











ಕ್ರಮ | ಅಧ್ಯಾಪಕರುಗಳ ಹೆಸರು, ಹೊಂದಿರುವ ಹುದ್ದೆಯ | ಜನ್ಮದಿನಾಂಕ 58 ವರ್ಷಗಳು ವಯೋನಿವೃತ್ತಿ 
ಸಂಖ್ಯೆ ಪದನಾಮ ಮತ್ತು ಕಾಲೇಜು ಮತ್ತು ಸ್ಥಳ ಪೂರ್ಣಗೊಂಡ ದಿನಾಂಕ ದಿನಾಂಕ 

1 2 3 4 5 

1 ಡಾ: ಡಿ. ವಿಜಯ, 18.01.1946 18.01.2004 31.01.2004 


ಅಣುಜೀವಿಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು 
ವೈದ್ಯಕೀಯ ಕಾಲೇಜು, ಬೆಂಗಳೂರು 

2 ಡಾ: ಇ.ಆರ್‌. ನಾಗರಾಜ್‌, 10.01.1946 10.01.2004 31.01.2004 
ಅಣುಜೀವಿಶಾಸ್ತ್ರ ಪ್ರಾಧ್ಯಾಪಕರು, 

ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 
3 ಡಾ: ಪಾಂಡುರಂಗ ಶೆಣೈ, 02.01.1946 02.01.2004 31.01.2004 
ವಿಧಿವೈದ್ಯಶಾಸ್ತ್ರ ಪ್ರಾಧ್ಯಾಪಕರು 

ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 
4 ಡಾ: ಎನ್‌. ರಾಜಶೇಖರ್‌ 18.01.1946 18.01.2004 31.01.2004 
ವೈದ್ಯಶಾಸ್ತ್ರ ಪ್ರಾಧ್ಯಾಪಕರು, 

ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು 
5 ಡಾ: ಎ.ಆರ್‌. ಮಾಚಾ 14.01.1946 14.01.2004 31.01.2004 
ನೇತ್ರ ಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕರು 
ಕಿಮ್ಸ್‌ ಹುಬ್ಬಳ್ಳಿ 

6 ಡಾ: ಜೆ.ಎನ್‌. ಪ್ರಭಾಕರ್‌ 03.02.1946 03.02.2004 29.02.2004 
ಪಿ. ಅಂಡ್‌ ಎಸ್‌.ಎಂ. ಪ್ರಾಧ್ಯಾಪಕರು 
ಕಿಮ್ಸ್‌ ಹುಬ್ಬಳ್ಳಿ 

7 ಡಾ: ಬಿ.ಎಸ್‌. ಹಿರೇಮಠ್‌ 25.02.1946 25.02.2004 29.02.2004 
ಓ.ಬಿ.ಜಿ. ಪ್ರಾಧ್ಯಾಪಕರು 

ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 
8 ಡಾ: ಆರ್‌. ರಾಜೇಂದ್ರಪ್ರಸಾದ್‌ 08.02.1946 08.02.2004 29.02.2004 
ವೈದ್ಯಶಾಸ್ತ್ರ ಪ್ರಾಧ್ಯಾಪಕರು 


ಅಲ್‌ 
ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು 












































೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ 


ಭಾಗ - ೨ 








(೧೬ 
ತ 


2೬ 


ಅಧ್ಯಾಪಕರುಗಳ ಹೆಸರು, ಹೊಂದಿರುವ ಹುದ್ದೆಯ 
ಪದನಾಮ ಮತ್ತು ಕಾಲೇಜು ಮತ್ತು ಸ್ಥಳ 


ಜನ್ಮ ದಿನಾಂಕ 


58 ವರ್ಷಗಳು 
ಪೂರ್ಣಗೊಂಡ ದಿನಾಂಕ 


ವಯೋನಿವೃತ್ತಿ 
ದಿನಾಂಕ 





ಡಾ: ಕೆ.ಎಸ್‌. ನಟರಾಜ್‌ 
ಅಸ್ಲಿಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕರು 
ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 


22.03.1946 


22.03.2004 


31.3.2004 





ಡಾ: ಮುನೀರ್‌ ಅಹಮದ್‌, 
ವಿಕಿರಣ ಶಾಸ್ತ್ರ ಪ್ರಾಧ್ಯಾಪಕರು 
ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು 


20.04.1946 


20.04.2004 


30.4.2004 





11 


ಡಾ: ಡಿ.ಎನ್‌. ನಾಗರಾಜ್‌ 
ಅಂಗರಚನಾ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ 
ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 


29.04.1946 


29.04.2004 


30.04.2004 





12 


ಡಾ: ಹೆಚ್‌.ವಿ. ಮುಗದೂರ್‌ 
ಸರ್ಜರಿ ಸ. ಪ್ರಾಧ್ಯಾಪಕರು 
ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 


27.04.1946 


27.04.2004 


30.04.2004 





13 


ಡಾ: ಎಸ್‌.ಎಂ. ಚಂದ್ರಶೇಖರಶೆಟ್ಟಿ 
ಪ್ರಾಂಶುಪಾಲರು 
ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು 


28.5.1946 


28.05.2004 


31.05.2004 





14 


ಡಾ: ಆರ್‌.ವೈ. ದೊಡ್ಡವಾಡ 
ಸರ್ಜರಿ ಪ್ರಾಧ್ಯಾಪಕರು 
ಕಿಮ್ಸ್‌ ಹುಬ್ಬಳ್ಳಿ 


01.06.1946 


01.06.2004 


31.05.2004 





15 


ಡಾ: ಎಸ್‌. ಕಾಂತರಾಜ್‌ 
ಶಿಶುಶಸ್ತ್ರ ಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕರು 
ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 


03.05.1946 


03.05.2004 


31.05.2004 





16 


ಡಾ: ಮೀರ ಡಿ ಮೇವುಂಡಿ 
ಪ್ರಾಂಶುಪಾಲರು 
ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 


22.06.1946 


22.06.2004 


30.06.2004 





17 


ಡಾ: ಹೆಚ್‌. ರಂಗಪ್ಪ 

ರೋಗಲಕ್ಷಣಶಾಸ್ತ್ರ ಪ್ರಾಧ್ಯಾಪಕರು ಹಾಗೂ 
ಉಪನಿರ್ದೇಶಕರು-1, ವೈದ್ಯಕೀಯ ಶಿಕ್ಷಣ 
ನಿರ್ದೇಶನಾಲಯ ಬೆಂಗಳೂರು 


01.07.1946 


01.07.2004 


30.06.2004 





18 


ಡಾ: ಬಿ. ಜಯರಾಮಯ್ಯ 
ಮನೋರೋಗಶಾಸ್ತ್ರ ಪ್ರಾಧ್ಯಾಪಕರು 
ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 


02.06.1946 


02.06.2004 


30.06.2004 





19 


ಡಾ: ಕೆ.ಆರ್‌. ಚಂದ್ರಮೋಹನ್‌ 
ಅಂಗರಚನಾಶಾಸ್ತ್ರ ಪ್ರಾಧ್ಯಾಪಕರು 
ಕಿಮ್ಸ್‌ ಹುಬ್ಬಳ್ಳಿ 


04.06.1946 


04.06.2004 


30.06.2004 





20 


ಡಾ: ಎನ್‌. ವೀರಣ್ಣ 
ಶರೀರಕ್ರಿಯಾಶಾಸ್ತ್ರ ಪ್ರಾಧ್ಯಾಪಕರು 
ಕಿಮ್ಸ್‌ ಹುಬ್ಬಳ್ಳಿ 


01.07.1946 


01.07.2004 


30.06.2004 





21 


ಡಾ: ಎನ್‌.ಎ. ಆಡಿಬಟ್ಟಿ 
ಔಷಧಶಾಸ್ತ್ರ ಪ್ರಾಧ್ಯಾಪಕರು 
ಕಿಮ್ಸ್‌ ಹುಬ್ಬಳ್ಳಿ 


29.06.1946 


29.06.2004 


30.06.2004 








22 





ಡಾ: ಟಿ.ಎಂ. ಕಾರ್ಯಪ್ಪ 
ರೋಗಲಕ್ಷಣಶಾಸ್ತ್ರ ಪ್ರಾಧ್ಯಾಪಕರು 
ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು 





13.06.1946 





13.06.2004 





30.06.2004 








7) 
೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ 


ವಿ೧ 








(೧೬ 
ತ 


ಅಧ್ಯಾಪಕರುಗಳ ಹೆಸರು, ಹೊಂದಿರುವ ಹುದ್ದೆಯ 
ಪದನಾಮ ಮತ್ತು ಕಾಲೇಜು ಮತ್ತು ಸ್ಥಳ 


ಜನ್ಮ ದಿನಾಂಕ 


58 ವರ್ಷಗಳು 
ಪೂರ್ಣಗೊಂಡ ದಿನಾಂಕ 


ವಯೋನಿವೃತ್ತಿ 
ದಿನಾಂಕ 





2 
ಟ್‌ ಲ 
RS 


ಡಾ: ವೆಂಕಟಸ್ವಾಮಿ ರೆಡ್ಡಿ 
ನೇತ್ರಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕರು 
ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 


02.06.1946 


02.06.2004 


30.06.2004 





24 


ಡಾ: ಹೆಚ್‌.ಆರ್‌. ಗೋಪಾಲಕೃಷ್ಣ 
ಶಿಶುವೈದ್ಯ ಶಾಸ್ತ್ರ ಪ್ರಾಧ್ಯಾಪಕರು 
ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು 


20.06.1946 


20.06.2004 


30.06.2004 





25 


ಡಾ: ಎ.ಟಿ. ಕೃಷ್ಣ 
ವಿಕಿರಣ ಶಾಸ್ತ್ರ ಪ್ರಾಧ್ಯಾಪಕರು 
ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 


17.07.1946 


17.07.2004 


31.07.2004 





26 


ಡಾ: ರಾಮಣ್ಣ 
ರೋಗಲಕ್ಷಣ ಶಾಸ್ತ್ರ ಉಪನ್ಯಾಸಕರು 
ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 


16.8.1946 


16.08.2004 


31.08.2004 





27 


ಡಾ: ಪಾಂಡುರಂಗಶೆಟ್ಟಿ 
ಶಿಶುವೈದ್ಯ ಶಾಸ್ತ್ರ ಪ್ರಾಧ್ಯಾಪಕರು ಹಾಗೂ 
ಅಧೀಕ್ಷಕರು, ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ 
ಆಸತ್ರೆ, ಬೆಂಗಳೂರು 


ಎರು? 


28.08.1946 


28.08.2004 


31.08.2004 





28 


ಡಾ: ಸಿ.ಎಂ. ನಂಜಯ್ಯ 
ಅಂಗರಚನಾ ಶಾಸ್ತ್ರ ಪ್ರಾಧ್ಯಾಪಕರು 
ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು 


30.08.1946 


30.08.2004 


31.08.2004 





29 


30 


ಡಾ: ವೈ.ಹೆಚ್‌. ಕಾಳೇಗೌಡ 

ರೋಗಲಕ್ಷಣ ಶಾಸ್ತ್ರ ಪ್ರಾಧ್ಯಾಪಕರು 

ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 
ಡಾ: ಜಿ. ಸರಸ್ವತಿ 

ಅಂಗರಚನಾ ಶಾಸ್ತ್ರ ಪ್ರಾಧ್ಯಾಪಕರು 

ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು 


05.08.1946 


07.10.1946 


05.08.2004 


07.10.2004 


31.08.2004 


31.10.2004 





31 


ಡಾ: ಎಂ.ವಿ. ಕಾಮತ್‌ 
ಜೀವರಸಾಯನ ಶಾಸ್ತ್ರ ಪ್ರಾಧ್ಯಾಪಕರು 
ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು 


13.10.1946 


13.10.2004 


31.10.2004 





32 


ಡಾ: ಆರ್‌.ಎನ್‌. ಪರಶಿವಮೂರ್ತಿ 
ವೈದ್ಯಶಾಸ್ತ್ರ ಸ. ಪ್ರಾಧ್ಯಾಪಕರು 
ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 


24.10.1946 


24.10.2004 


31.10.2004 





33 


ಡಾ: ವೈ.ಎನ್‌. ಸಚ್ಚಿದಾನಂದ 
ಚರ್ಮರೋಗ ಶಾಸ್ತ್ರ ಪ್ರಾಧ್ಯಾಪಕರು 
ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 


23.11.1946 


23.11.2004 


30.11.2004 





34 








ಡಾ: ಎಸ್‌.ಬಿ. ಕುಲಕರ್ಣಿ 
ಶರೀರಕ್ರಿಯಾ ಶಾಸ್ತ್ರ ಪ್ರಾಧ್ಯಾಪಕರು 
ಕಿಮ್ಸ್‌ ಹುಬ್ಬಳ್ಳಿ 





16.12.1946 





16.12.2004 





31.12.2004 








2) ಸರ್ಕಾರಿ ವೈದ್ಯಕೀಯ ಮಹಾ ವಿದ್ಯಾಲಯಗಳಲ್ಲಿ ಸೇವಾ ನಿರತರಾಗಿದ್ದು ಹಾಲಿ ಅನಧಿಕೃತ ಗೈರುಹಾಜರಿಯಲ್ಲಿರುವ ಈ 


ಕೆಳಕಂಡ ಅಧ್ಯಾಪಕರು ಸಹಾ ಅವರ 58ನೇ ವಯಸ್ಸನ್ನು ಪೂರ್ಣಗೊಳಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ವಯೋ ನಿವೃತ್ತಿ ಮೇಲೆ 
ಸೇವೆಯಿಂದ ನಿವೃತ್ತರಾಗುತ್ತಾರೆ. 





1 








ಡಾ: ಜೆ. ಪ್ರಸನ್ನಕುಮಾರ್‌ 
ಶರೀರಕ್ರಿಯಾ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು 
ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 





20.10.1946 





20.10.2004 





31.10.2004 








೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ಭಾಗ - ೨ 





3) ಸರ್ಕಾರಿ ವೈದ್ಯಕೀಯ ಮಹಾ ವಿದ್ಯಾಲಯಗಳಲ್ಲಿ ಸೇವಾ ನಿರತರಾಗಿದ್ದು ಹಾಲಿ ಇಲಾಖಾ ವಿಚಾರಣೆ : ನ್ಯಾಯಾಂಗ ವಿಚಾರಣೆ 
ಎದುರಿಸುತ್ತಿರುವ ಈ ಕೆಳಕಂಡ ಅಧ್ಯಾಪಕರುಗಳು ಸಹಾ ಅವರ 58ನೇ ವಯಸ್ಸನ್ನು ಪೂರ್ಣಗೊಳಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ 
ವಯೋ ನಿವೃತ್ತಿ ಮೇಲೆ ಸೇವೆಯಿಂದ ನಿವೃತ್ತರಾಗುತ್ತಾರೆ. 

1 ಡಾ: ಕೆ.ಜಿ. ವಿಜಯಕುಮಾರ್‌ 10.01.1946 10.01.2004 31.01.2004 
ನೇತ್ರ ಚಿಕಿತ್ಸಾ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು 
ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು 











2 ಡಾ: ಆರ್‌. ಶ್ರೀನಾಥ್‌ 26.02.1946 26.02.2004 29.02.2004 
ಸರ್ಜರಿ ಪ್ರಾಧ್ಯಾಪಕರು 
ಕಿಮ್ಸ್‌ ಹುಬ್ಬಳ್ಳಿ 

3 ಡಾ: ಹೆಚ್‌.ಆರ್‌. ಪದಿನಿ 14.06.1946 14.06.2004 30.06.2004 


ನೇತ್ರ ಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕರು 
ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು 

4) ಎರಡನೇ ಕಂಡಿಕೆಯಲ್ಲಿ ನಮೂದಿಸಿರುವಂತೆ ಸೇವೆಯಿಂದ ಅನಧಿಕೃತ ಗೈರುಹಾಜರಿಯಲ್ಲಿರುವ ಅಧ್ಯಾಪಕರ ವಿರುದ್ಧ ಶಿಸ್ತುಕ್ರಮ 
ಬಾಕಿ ಇರುವುದರಿಂದ ಅವರ ನಿವೃತ್ತಿ ಸೌಲಭ್ಯಗಳನ್ನು ಶಿಸ್ತುಕ್ರಮದ ಸಂಬಂಧ ಸರ್ಕಾರ ಅಂತಿಮ ಆದೇಶ ಹೊರಡಿಸುವವರೆಗೆ ಅವರ 
ಪಿಂಚಣಿ ಸೌಲಭ್ಯಗಳನ್ನು ಇತ್ಯರ್ಥಪಡಿಸಲು ಪಿಂಚಣಿಗೆ ಕಾಗದ ಪತ್ರಗಳನ್ನು : ದಾಖಲೆಗಳನ್ನು ಅಂಗೀಕರಿಸಬಾರದು ಮತ್ತು ಪಿಂಚಣಿ 
ಸೌಲಭ್ಯಗಳನ್ನು ತಡೆಹಿಡಿಯುವಂತೆ ಮಹಾಲೇಖಪಾಲರನ್ನು ಕೋರಲಾಗಿದೆ. 

5) ಮೂರನೇ ಕಂಡಿಕೆಯಲ್ಲಿ ನಮೂದಿಸಿರುವ ಅಧ್ಯಾಪಕರುಗಳ ವಿರುದ್ಧ ಸಹಾ ಶಿಸ್ತುಕ್ರಮ ಬಾಕಿ ಇರುವುದರಿಂದ ಅವರುಗಳ 
ನಿವೃತ್ತಿ ಸೌಲಭ್ಯಗಳನ್ನು ಶಿಸ್ತುಕ್ರಮದ ಸಂಬಂಧ ಸರ್ಕಾರ ಅಂತಿಮ ಆದೇಶ ಹೊರಡಿಸಿದ ತರುವಾಯ ಅವುಗಳನ್ನು ಇತ್ಯರ್ಥಪಡಿಸಲು 
ಸರ್ಕಾರದ ಆದೇಶವನ್ನು ನಿರೀಕ್ಷಿಸುವಂತೆ ಮತ್ತು ಪಿಂಚಣಿ ಸೌಲಭ್ಯವನ್ನು ತಡೆಹಿಡಿಯುವಂತೆ ಮಹಾಲೇಖಪಾಲರನ್ನು ಕೋರಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1461 ಎಸ್‌. ನಾಗರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. (ವೈದ್ಯಕೀಯ ಶಿಕ್ಷಣ) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 134 SPS 2003, Bangalore, Dated 15th December 2003 
Sri S.T. Ramesh, IPS, (KN 76), Additional Director General of Police, Police Computer Wing, 
Bangalore, is transferred with immediate effect and posted until further orders as Commandant, Task 
Force, M.M. Hills, in the upgraded vacant post relieving Sri B.G.J. Mirji, IPS of concurrent charge. 
By Order and in the name of the Governor of Karnataka, 
PR-1462 B.V. Kumaraswamy 
Under Secretary to Government, 
Department of Personnel and Administrative Reforms (Services-1). 
HIGH COURT OF KARNATAKA 
NOTIFICATION 
No. GOB(1) 3/2003, Bangalore, Dated 24th November 2003 
The Presiding Officer of the Court of Addl. Civil Judge (Junior Division) and JMFC, Khanapur, is 
concurrently appointed as the Presiding Officer of the Court of Civil Judge (Junior Division) and JMFC, 
Khanapur (Vacant post), with immediate effect and until further orders. 
By Order of the High Court, 
PR-1463 N. Ananda 
Registrar General. 
HIGH COURT OF KARNATAKA 
NOTIFICATION 
No. HCE. 1082/2003, Bangalore, Dated 10th December 2003 
Sri P.M. Kulkarni, Section Officer of this office is permitted to retire from service on the afternoon 
of 29.2.2004 on attaining the age of superannuation and he will be relieved of his duties in this office on 
the afternoon of 28.2.2004, since 29.2.2004 falls on sunday. 
By Order of the Hon'ble Chief Justice, 
PR-1464 R.B. Budihal 
Registrar (Judicial). 























ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ೨೩ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 134 SPS 2003, Bangalore, Dated 18th December 2003 
Notification No. DPAR 134 SPS 2003, dt: 15-12-2003, posting Sri S.T. Ramesh, IPS, (KN 76), 
Additional Director General of Police, Police Computer Wing, Bangalore, as Commandant, Task Force, 
M.M. Hills, stands cancelled. 
By Order and in the name of the Governor of Karnataka, 
PR-1465 S. Selvakumar 
Deputy Secretary to Government, 
Department of Personnel and Administrative Reforms (Services). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 361 ಸೆಅಸೆ 2003, ಬೆಂಗಳೂರು, ದಿನಾಂಕ: 17ನೇ ಡಿಸೆಂಬರ್‌ 2003 
ಶ್ರೀಮತಿ ಆರ್‌.ಎಸ್‌. ಸುಜಾತ, ಐಎಎಸ್‌, ಜಂಟಿ ನಿರ್ದೇಶಕರು (ಬಂಡವಾಳ ಹಿಂತೆಗೆತ) ಹಾಗೂ ಪದನಿಮಿತ್ತ ಸರ್ಕಾರದ 
ಜಂಟಿ ಕಾರ್ಯದರ್ಶಿ, ಬಂಡವಾಳ ಹಿಂತೆಗೆತ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸುಧಾರಣೆ ಇಲಾಖೆ, ಬೆಂಗಳೂರು ಇವರನ್ನು 
ನಿರ್ದೇಶಕರು (ಬಂಡವಾಳ ಹಿಂತೆಗೆತ) ಹಾಗೂ ಪದನಿಮಿತ್ತ ಸರ್ಕಾರದ ಕಾರ್ಯದರ್ಶಿ, ಬಂಡವಾಳ ಹಿಂತೆಗೆತ ಹಾಗೂ ಸಾರ್ವಜನಿಕ 
ಉದ್ದಿಮೆಗಳ ಸುಧಾರಣೆ ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ಹೆಚ್ಚುವರಿ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1466 ಬಿ.ವಿ. ಕುಮಾರಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-1) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 90 ಎಂಎಂಸಿ 2003, ಬೆಂಗಳೂರು, ದಿನಾಂಕ: 15ನೇ ಡಿಸೆಂಬರ್‌ 2003 
ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವರು (ಮೌಲ್ಯಮಾಪನ) ಹುದ್ದೆಯಲ್ಲಿ ನಿಯೋಜನೆ 
ಮೇಲಿರುವ ಬೆಂಗಳೂರು ವೈದ್ಯಕೀಯ ಕಾಲೇಜಿನ ವೈದ್ಯಶಾಸ್ತ್ರ ಪ್ರಾಧ್ಯಾಪಕ ಡಾ; ವೈ.ಜೆ. ವಿಶ್ವೇಶ್ವರ ರೆಡ್ಡಿ ರವರ ನಿಯೋಜನಾವಧಿಯನ್ನು 
ತಾ: 11.10.2003 ರಿಂದ ಜಾರಿಗೆ ಬರುವಂತೆ ಮತ್ತೆ ಎರಡು ವರ್ಷಗಳ ಅವಧಿಗೆ ಈಗ ಹಾಲಿ ಜಾರಿಯಲ್ಲಿರುವ ನಿಯೋಜನೆಯ ಷರತ್ತು 
ಮತ್ತು ನಿಬಂಧನೆಗಳಿಗೆ ಒಳಪಡಿಸಿ ವಿಸ್ತರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1468 ಎಸ್‌. ನಾಗರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. (ವೈದ್ಯಕೀಯ ಶಿಕ್ಷಣ) 
ಅಧಿಸೂಚನೆ 
ಸಂಖ್ಯೆ: ಆಕುಕ 87 ಸಿಜಿಇ 2003, ಬೆಂಗಳೂರು, ದಿನಾಂಕ: 11ನೇ ಡಿಸೆಂಬರ್‌ 2003 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇಲಾಖೆಯಲ್ಲಿ, ಈ ಕೆಳಗಿನ ರಸಾಯನ ಶಾಸ್ತ್ರಜ್ಞರಿಗೆ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ, ಹಿರಿಯ ರಸಾಯನಶಾಸ್ತ್ರಜ್ಞ ಹುದ್ದೆಯಲ್ಲಿ ವೇತನ ಶ್ರೇಣಿ ರೂ. 7400-13120 ರಲ್ಲಿ 
ಸ್ಥಾನಪನ್ನ ಪದೋನ್ನತಿಯನ್ನು ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳದಲ್ಲಿ ನೇಮಿಸಲಾಗಿದೆ. 




















ಕ್ರಮ ರಾಸಾಯನಶಾಸ್ತ್ರಜ್ಞರ ಹೆಸರು ಮತ್ತು ಪದೋನ್ನತಿಯ ಮೇಲೆ ನೇಮಕ ಮಾಡಲಾದ ಹುದ್ದೆ 
ಸಂಖ್ಯೆ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಮತ್ತು ಸ್ಥಳ 
1 ಶ್ರೀಮತಿ ಎಸ್‌. ತಾರಾ ಹಿರಿಯ ರಸಾಯನಶಾಸ್ತ್ರಜ್ಞರು ಮತ್ತು ಸಾರ್ವಜನಿಕ 
ರಸಾಯನಶಾಸ್ತ್ರಜ್ಞರು ಸಾರ್ವಜನಿಕ ಆರೋಗ್ಯ ಸಂಸ್ಥೆ. ವಿಶ್ಲೇಷಕರು, ಸಾರ್ವಜನಿಕ ಆರೋಗ್ಯ ಸಂಸ್ಥೆ. A 
ಬೆಂಗಳೂರು ಬೆಂಗಳೂರು- ಖಾಲಿ ಹುದ್ದೆಯಲ್ಲಿ 
2 ಶ್ರೀ ಎಸ್‌.ಎನ್‌. ನಂಜುಂಡಯ್ಯ ವಿಭಾಗೀಯ ಸಾರ್ವಜನಿಕ ವಿಶ್ಲೇಷಕರು ಹಾಗೂ 
ರಸಾಯನಶಾಸ್ತ್ರಜ್ಞರು ಸಾರ್ವಜನಿಕ ಆರೋಗ್ಯ ಸಂಸ್ಥೆ. » | ಸಹಾಯಕ ರಸಾಯನಿಕ ಪರಿವೀಕ್ಷಕರು, ಗುಲ್ಬರ್ಗಾ - 
ಬೆಂಗಳೂರು. ಖಾಲಿ ಹುದ್ದೆಯಲ್ಲಿ 








1. ಪದೋನ್ನತಿಯ ಮೇಲೆ ನೇಮಕಗೊಂಡ ಅಧಿಕಾರಿಗಳು ಕೂಡಲೇ ಹಾಜರಾಗಿ ಸಿ.ಟಿ.ಸಿ. ಯನ್ನು ಸಂಬಂಧಪಟ್ಟವರಿಗೆ 
ಕಳುಹಿಸತಕ್ಕದ್ದು. 


೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ಭಾಗ - ೨ 





2. ಈ ಮೇಲಿನ ಪದೋನ್ನತಿಯು, ದಿನಾಂಕ: 31.5.2002 ರಲ್ಲಿ ಇದ್ದಂತೆ ಹೊರಡಿಸಲಾದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಮೇಲೆ 
ಪರಿಗಣಿಸಲಾಗಿರುವುದರಿಂದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ ಅಧಿಕಾರಿಗಳ ಕ್ರಮ ಸಂಖ್ಯೆ ಮಾರ್ಪಾಡಾಗಿದ್ದಲ್ಲಿ ಸದರಿ 
ಅಧಿಕಾರಿಗಳ ಪದೋನ್ನತಿಯು ಸಹ ಮಾರ್ಪಡಿಸುವ ಷರತ್ತಿಗೆ ಒಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 149 ಸಿ.ಎಸ್‌. ಜಗದೀಶಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 378 ಸಅಸೆ 2003, ಬೆಂಗಳೂರು, ದಿನಾಂಕ: 16ನೇ ಡಿಸೆಂಬರ್‌ 2003 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಒಬಿ (1) 2/2003, ದಿನಾಂಕ: 4.12.2003 ರಲ್ಲಿ ಕರ್ನಾಟಕ 
ಸರ್ಕಾರ ಸಚಿವಾಲಯದ ವಿವಿಧ ಇಲಾಖೆಗಳಲ್ಲಿ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ನ್ಯಾಯಾಂಗ ಸೇವೆಗೆ ಸೇರಿರುವ ಕೆಳಕಂಡ 
ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವರ್ಗಾವಣೆ ಮಾಡಿರುವುದರಿಂದ ಸದರಿ ಅಧಿಕಾರಿಗಳನ್ನು ಅವರು ಈಗ 
ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಗಳಿಂದ ಕೂಡಲೇ ಜಾರಿಗೆ ಬರುವಂತೆ ಬಿಡುಗಡೆ ಮಾಡಲಾಗಿದೆ. ಅವರುಗಳು ಈಗ ವರ್ಗಾವಣೆಗೊಂಡ 
ಹುದ್ದೆಗಳಿಗೆ ಹಾಜರಾಗುವಂತೆ ಸೂಚಿಸಿದೆ. 








ಕ್ರಮ ಅಧಿಕಾರಿಯ ಹೆಸರು : ಪದನಾಮ ಮತ್ತು ಪ್ರಸ್ತುತ ಕಾರ್ಯ ನೇಮಕ ಮಾಡಿರುವ ಹುದ್ದೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಇಲಾಖೆ 
1 ಶ್ರೀ ಕಿಷನ್‌ದತ್‌ ಕಲಸ್ಕರ್‌ ಸಿವಿಲ್‌ ಜಡ್ಜ್‌ (ಸೀ.ಡಿ) 


ಸಿವಿಲ್‌ ಜಡ್ಜ್‌ (ಸೀ.ಡಿ) ನಿಯೋಜನೆ ಮೇಲೆ ಕಾನೂನು ಕೋಶದ | ಕರ್ನಾಟಕ ಉಚ್ಛ ನ್ಯಾಯಾಲಯ, ಬೆಂಗಳೂರು 
ಮುಖ್ಯಸ್ಥರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, | (ರಜಾ ಮೀಸಲಾತಿ) 

ಕಂದಾಯ ಇಲಾಖೆ. 
2 ಶ್ರೀ ಪದ್ಮರಾಜ್‌ ನೇಮಚಂದ್ರ ದೇಸಾಯಿ ಉಪ ನಿರ್ದೇಶಕರು, 

ಸಿವಿಲ್‌ ಜಡ್ಜ್‌ (ಸೀ.ಡಿ) ನಿಯೋಜನೆ ಮೇಲೆ 3ನೇ ಅಪರ | ಕರ್ನಾಟಕ ಜ್ಯುಡಿಷಿಯಲ್‌ ಅಕ್ಯಾಡಮಿ, 
ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ | ಬೆಂಗಳೂರು. 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 





3 ಶ್ರೀ ಮತ್ತೂರು ಕರಬಸಪ್ಪ ಬಸವಣ್ಣೆಪ್ಪ 14ನೇ ಅಪರ ನ್ಯಾಯಾಧೀಶರು, ಕೋರ್ಟ್‌ ಆಫ್‌ 
ಸಿವಿಲ್‌ ಜಡ್ಜ್‌ (ಜೂ.ಡಿ) ಸಹಾಯಕ ವಾದೇಕ್ಷಕರು ಹಾಗೂ | ಸಾಲ್‌ ಕಾಸಸ್‌ ಬೆಂಗಳೂರು ನಗರ. 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1470 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 328 ಸಅರ 2003, ಬೆಂಗಳೂರು, ದಿನಾಂಕ: 16ನೇ ಡಿಸೆಂಬರ್‌ 2003 
ಶ್ರೀ ಎ.ವೈ. ಕಾಂತರಾಜ್‌, ಆಂತರಿಕ ಆರ್ಥಿಕ ಸಲಹೆಗಾರರು, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಇವರಿಗೆ ಸಮ ಸಂಖ್ಯೆ 
ದಿನಾಂಕ: 15.9.2003 ರಲ್ಲಿ ವೈದ್ಯಕೀಯ ಕಾರಣದ ಮೇಲೆ ದಿನಾಂಕ: 15.9.2003 ರಿಂದ 31.10.2003 ರವರೆಗೆ 47 ದಿನಗಳ ಸಂಯುಕ್ತ 
ರಜೆಯನ್ನು ಮಂಜೂರು ಮಾಡಲಾಗಿದ್ದು, ಈ ರಜೆಯನ್ನು ಮುಂದುವರೆಸಿ ವೈದ್ಯಕೀಯ ಕಾರಣದ ಮೇಲೆ ಕೆಳಕಂಡಂತೆ ಗಳಿಕೆ 
ಅಸಾಧಾರಣ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಪುನರ್‌ 
ನೇಮಕ ಮಾಡಲಾಗಿದೆ. 
1. ದಿನಾಂಕ: 1.11.2003 ರಿಂದ 15.12.2003 ರವರೆಗೆ 45 ದಿನಗಳು ಗಳಿಕೆ ರಜೆ. 
2. ದಿನಾಂಕ: 16.12.2003 ರಿಂದ 31.12.2003 ರವರೆಗೆ 16 ದಿನಗಳು ಅಸಾಧಾರಣ ರಜೆ. 
ಇವರ ರಜೆ ಅವಧಿಯಲ್ಲಿ ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ ಸೇವಾ ಇಲಾಖೆಯ ಆಂತರಿಕ ಆರ್ಥಿಕ 
ಸಲಹೆಗಾರರಾದ ಶ್ರೀ ಬಿ.ವಿ. ನಟರಾಜನ್‌ ರವರನ್ನು ಅಧಿಕ ಪ್ರಭಾರದಲ್ಲಿ ಮುಂದಿನ ಆದೇಶದವರೆಗೆ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1471 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-2) 


